WN 


ಕರ್ನಾಟಿಕ ವಿಧಾನ ಪರಿಷತು 


ಚುಕ್ಕೆ ಗುರುತಿಲ್ಲದ ಪ್ರ.ಸಂ. 
ಸದಸ್ಯರ ಹೆಸರು 
ಉತ್ತರಿಸಬೇಕಾದ ದಿನಾಂಕ 
ಉತ್ತರಿಸುವವರು 


ಕೌ 


1542 

ಶ್ರೀ ಆರ್‌.ಚೌಡರೆಡ್ಡಿ 

19/03/2020 

ಮಾನ್ಯ ಕಾನೂನು, ಸಂಸದೀಯ 
ವ್ಯವಹಾರಗಳು ಮತ್ತು ಶಾಸನ ರಚನೆ 
ಹಾಗೂ ಸಣ್ಣ ನೀರಾವರಿ ಸಚಿವರು. 


ಸಂ 


ಪ್ರಶ್ನೆ 


ಉತ್ತರ 


ಕೆರೆ ಅಭಿವೃದ್ಧಿ 
ಪ್ರಾಧಿಕಾರವನ್ನು 
ಯಾವಾಗ ಪ್ರಾರಂಭ 
ಮಾಡಲಾಯಿತು: ಇದರ 
ಧ್ಯೈಯೋದ್ದೇಶಗಳೇನು: 
(ವಿವರವಾದ ಮಾಹಿತಿ 
ನೀಡುವುದು) 


ಕರ್ನಾಟಕ ಕೆರೆ ಸಂರಕ್ಷಣೆ ಮತ್ತು ಅಭಿವೃದ್ಧಿ ಪ್ರಾಧಿಕಾರ 
ಅಧಿನಿಯಮ 2014 ರನ್ಚಯ ದಿನಾಂಕ : 01/01/2018 
ರಿಂದ ಕಾರ್ಯಾರಂಭಿಸಿದೆ. ವಿವರ ಅನುಬಂಧ -1 ರಲ್ಲಿ 
ನೀಡಲಾಗಿದೆ. 


ಯಾವ ಕೆರೆಗಳನ್ನು ಕೆರೆ 
ಅಬಿವೃದ್ದಿ ಪ್ರಾಧಿಕಾರದ 
ವ್ಯಾಪ್ತಿಗೆ ತರಲಾಗಿದೆ; 
ಇದಕ್ಕಿರುವ 
ಮಾನದಂಡಗಳೇನು; 


ಕರ್ನಾಟಿಕ ಕೆರೆ ಸಂರಕ್ಷಣೆ ಮತ್ತು ಅಭಿವೃದ್ದಿ ಪ್ರಾಧಿಕಾರ 

ಅಧಿನಿಯಮ 2014 ಮತ್ತು 2018 ರ ತಿದ್ದುಪಡಿಯನ್ವಯ 
ರಾಜ್ಯದ ಎಲ್ಲಾ ಕೆರೆಗಳು ಪ್ರಾಧಿಕಾರದ ವ್ಯಾಪ್ತಿಗೆ 
ಒಳಪಟ್ಟಿರುತ್ತವೆ. ಕೆರೆಗಳ ಸುಪರ್ಧನ್ನು ಹೊಂದಿರುವ 
ಇಲಾಖೆಗಳ ಮೂಲಕ ಕೆರೆಗಳನ್ನು ನಿರ್ವಹಿಸಿ, 
ಸಂರಕ್ಷಿಸಲು ಮತ್ತು ಜೀರ್ಣೋದ್ದಾರಗೊಳಿಸಲು 
ಅಧಿನಿಯಮದಲ್ಲಿ ಅವಕಾಶ ಕಲ್ಪಿಸಲಾಗಿದೆ. 


ತೆರೆ 
ಪ್ರಾಧಿಕಾರದ "ವತಿಯಿಂದ 
ಅಂತರ್ಜಲ ಅಭಿವೃದ್ಧಿಗೆ 
ಯಾವ ಯಾವ 
ಕಾಮಗಾರಿಗಳನ್ನು 
ಕೈಗೊಳ್ಳಬಹುದು; 


ಅಭಿವೃದ್ಧಿ | 


ಕೆರೆಗಳ ಹೂಳೆತ್ತುವ ಕೆರೆ ಸಂಜೀವಿನಿ ಕಾರ್ಯಕ್ರಮ 
ಅನುಷ್ಠಾನದಿಂದ ' ಕೆರೆಗಳ ಎನೀರಿನ ಸಂಗ್ರಹಣಾ 
ಸಾಮರ್ಥ್ಯ ಹೆಚ್ಚಿಸಲಾಗುವುದು. 
ಇದರಿಂದ ಪರೋಕ್ಷವಾಗಿ 
ಅಭಿವೃದ್ಧಿಪಡಿಸಲಾಗುವುದು, 


ಅಂತರ್ಜಲ 


(ವಿವರ ನೀಡುವುದು) 

2018-19 ಮತ್ತು 2019-20 
ನೇ ಸಾಲಿನಲ್ಲಿ ಕರೆ 
ಅಭಿವೃದ್ದಿ ಪ್ರಾಧಿಕಾರಕ್ಕೆ 
ಎಷ್ಟು ಹಣ ಬಿಡುಗಡೆ 
ಮಾಡಲಾಗಿದೆ; ಈ 
ಹಣವನ್ನು ಯಾವ 
ವಿಧವಾದ ಕಾಮಗಾರಿಗೆ 
ಬಿಡುಗಡೆ ಮಾಡಲಾಗಿದೆ; 


ಕರ್ನಾಟಕ ಕೆರೆ ಸಂರಕ್ಷಣೆ ಮತ್ತು ಅಭಿವೃದ್ಧಿ ಪ್ರಾಧಿಕಾರಕ್ಕೆ 
2018-19 ಮತ್ತು 2019-20 ನೇ ಸಾಲಿನಲ್ಲಿ ಕೆರೆ ಸಂಜೀವಿನಿ 
ಯೋಜನೆಯ ಕಾಮಗಾರಿಗೆ ಬಿಡುಗಡೆಯಾಗಿರುವ 
ಅನುದಾನದ ವಿವರ ಈ ಕೆಳಕಂಡಂತಿದೆ; 

2018-19 
ಲೆಕಶೀರ್ಷಿಕೆ 


(ರೂ.ಲಕ್ಷಗಳಲ್ಲಿ) 
ಬಿಡುಗಡೆ 


ಯೋಜನೆ 


ಅನುದಾನ ' ಅನುದಾನ 
5000.00 2500.00 


r ಕೆರೆಸಂಜೀವಿನಿ 


47102-00-101 - 
1-16-132 
4702-00-101- 
1-16-422 
4702-00-101- 
1-16-423 


1ರೆಸಂಜೀವಿವಿ/ 100.00 
ಎಸ್‌.ಸಿ.ಪಿ 
ಕೆರೆಸಂಜೀವಿನಿ/ 
ಟೆಎಸ್‌ಪಿ 


ಒಟ್ಟು 5300.00 2650.00 | 


200.00 


100.00 50.00 


2019-20 


ಲೆಕ್ಕಶೀರ್ಷಿಕೆ ಯೋಜನೆ ಹಂಚಿಕೆ ಬಿಡುಗಡೆ 
ಯಾದ ಯಾದ 
ಅನುದಾನ | ಅನುದಾನ 
4702-00-101 - | ಕರೆಸಂಜೀವಿನಿ 2830.00 707.50 
[1-16-132 
4702-00-101- | ಕೆರೆಸಂಜೀವಿವಿ/ 113.00 84.75 
1-16-422 ಎಸ್‌.ಸಿ.ಪಿ [ 
ತ್‌ 4702-00-101- | ಕರೆಸಂಜೀವಿನಿ/ 57.00 42.75 
| 1-16-423 ಟೆಎಸ್‌ಪಿ 
[ ಒಟ್ಟು 3000.00 835.00 


¥ 


ಉ |ಸದರಿ ಪ್ರಾಧಿಕಾರದಿಂದ 2018-19 ನೇ ಸಾಲಿನಲ್ಲಿ ತುಮಕೂರು ಜಿಲ್ಲೆಗೆ ಕೆರೆ 


ತುಮಕೂರು ಜಿಲ್ಲೆಗೆ ಎಷ್ಟು | ಸಂಜೀವನಿ ಯೋಜನೆಯಡಿ ಯಾವುದೇ 
ಹಣ ಬಿಡುಗಡೆ ಅನುದಾನವನ್ನು ಬಿಡುಗಡೆ ಮಾಡಿರುವುದಿಲ್ಲ. 
ಮಾಡಲಾಗಿದೆ 
(ತಾಲ್ಲೂಕುವಾರು 2019-20 ನೇ ಸಾಲಿಗೆ ಅನುದಾನ ಬಿಡುಗಡಗೆ 
ವಿವರವಾದ ಮಾಹಿತಿ ಪ್ರಸ್ತಾಪಿಸಲಾಗಿದೆ. ತಾಲ್ಲೂಕುವಾರು ವಿವರ 
ನೀಡುವುದು) ಕೆಳಕಂಡಂತಿದೆ: 
(ರೂ.ಲಕ್ಷಗಳಲ್ಲಿ) 
ಕ್ರ.ಸಂ» ತಾಲ್ಲೂಕು ಅನುದಾನ 
1 ತುಮಕೂರು 26.00 
2 |ಗುಬ್ಬಿ [ 26.00 
"| 3 |ಚಿಕನಾಯಕನಹಳ್ಳಿ 26.00 
4 ತಿಪಟೂರು 26.00 
|_5 ತುರವೇಕಿರೆ 26.00 
6 [ಕುಣಿಗಲ್‌ A 26.00 
7 ಕೊರಟಗೆರೆ. 26.00 
8  |ಮಧುಗಿರಿ 26.00 
೨ [ಶಿರಾ 26.00 
10 | ಪಾವಗಡ | 26.00 
ಒಟ್ಟು 260.00 


ಸ೦ಖ್ಯೆ:ಎ೦ಲಐಡಿ 22 ಎಲ್‌ಸಿಕ್ಕೂ 2020 


(ಜೆ.ಸಿ.ಮಾಧುಸ್ವಾಮಿ) 
ಕಾನೂನು, ಸಂಸದೀಯ ವ್ಯವಹಾರಗಳು 
ಮತ್ತು ಶಾಸನ ರಚನೆ ಹಾಗೂ ಸಣ್ಣ ನೀರಾವರಿ ಸಚಿವರು 


